ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1016 


ಸದಸ್ಯರ ಹೆಸರು : ಡಾ| ಜೈಮಾಲ ರಾಮಚಂದ್ರ 
(ನಾಮ ನಿರ್ದೇಶನ ಹೊಂದಿದವರು) 

ಉತ್ತರಿಸುವ ದಿನಾಂಕ : 12.03.2020. 

ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು 

ಪ್ರ.ಸಂ ಪ್ರಶ್ನೆ ಉತ್ತರ 

(ಅ) | ಕನ್ನಡ ಜಿತ್ರರಂಗದ ಸಮಗ್ರ ಚಲನಚಿತ್ರ ಕನ್ನಡ ಚಲನಚಿತ್ರ ನೀತಿ-2011ರ ಪರಿಷ್ಕರಣೆಗಾಗಿ 
ನೀತಿ ಪರದಿ ಸರ್ಕಾರಕ್ಕೆ| ಎಸ್‌.ವಿ ರಾಜೀಂದ್ರ ಸಿಂಗ್‌ ಬಾಬು ಇವರ 
ನೀಡಲಾಗಿದೆಯೆ(; ಅಧ್ಯಕ್ಷತೆಯಲ್ಲಿ ಸರ್ಕಾರದ "ಆದೇಶ ಸಂಖ್ಯೆ: 

ಕಸಂವಾ 27 ಪಿಐಎಫ್‌ 2015, ದಿ:20.08.2015ರ 
ಮೂಲಕ ರಚಿಸಲ್ಪಟ್ಟಿ ಸಮಿತಿಯು ವರದಿಯನ್ನು 
ಸರ್ಕಾರಕ್ಕೆ ಸಲ್ಲಿಸಿದ್ದು;-ಈ ವರದಿಯ ಮೇರೆಗೆ ಕನ್ನಡ 
ಚಲನಚಿತ್ರ ನೀತಿ ಪರಿಷ್ಕರಣೆ ಪ್ರಕ್ರಿಯೆಯು 
ಪರಿಶೀಲನೆಯಲ್ಲಿದೆ. < 

(ಆ) | ಈ ವರದಿಯ ಸಮಗ್ರ ನೀತಿಯನ್ನು! ಈ ವರದಿಯನ್ವಯ ಸಮಗ್ರ ಚಲನಚಿತ್ರ 

ಅನುಷ್ಠಾನಕ್ಕೆ ತರಲಾಗಿದೆಯೆಳ; ನೀತಿಯನ್ನು ಅನುಷ್ಠಾನಕ್ಕೆ. ತರುವ ಕುರಿತಂತೆ, 
ವರದಿಯಲ್ಲಿನ ಶಿಫಾರಸ್ಸುಗಳ ಮೇರೆಗೆ ಸಂಬಂಧಿಸಿದ 
_ ಇಲಾಖೆಗಳಿಂದ ಪಡೆಯಲಾಗಿರುವ | 
ಅಭಿಪ್ರಾಯಗಳನ್ನು ಕ್ರೋಢೀಕರಿಸುತ್ತಿದ್ದು, | 
Ls . ಪರಿಷ್ಕರಣೆ ಪ್ರಕ್ರಿಯೆಯು ಚಾಲ್ತಿಯಲ್ಲಿರುತ್ತದೆ. 

(ಇ) | 1975ರ ನಂತರ ಹೊಸ ಬಡಾವಣೆಗಳಲ್ಲಿ| ನಿವೇಶನ ಹಂಚಿಕೆ ವಿಚಾರವು ವಾರ್ತಾ ಹುತ್ತು 
ಚಿತ್ರಮಂದಿರ ನಿರ್ಮಾಣಕ್ಕಿ| ಸಾರ್ವಜನಿಕ ಸಂಪರ್ಕ ಇಲಾಖಾ ವಪ್ಯಾಪಿಗೆ 
ನಿವೇಶನಗಳನ್ನು ಹಂಚಿಕೆ| ಒಳಪಡುವುದಿಲ್ಲವಾದ್ಧರಿಂದ ಪ್ರಶ್ನೆ 
ಮಾಡಲಾಗಿದೆಯಿಳ ಹಾಗಿದಲ್ಲಿ ವಿವರ] ಉದ್ಭವಿಸುವುದಿಲ್ಲ. ' 
ನೀಡುವುದು: 

(ಈ) | ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ| ಪ್ರಸ್ತಾಪ ಇರುವುದಿಲ್ಲವಾದ "ಕಾರಣ ಪ್ರಶ್ನೆ 

ವಸತಿ ಬಡಾವಣೆಗಳಲ್ಲಿ ಚಿತ್ರಮಂದಿರ| ಉದ್ಭವಿಸುವುದಿಲ್ಲ. 
| ನಿರ್ಮಾಣಗೊಳ್ಳಲು ಸರ್ಕಾರ 
ಜಿ೦ತಿಸಿದೆಯೇ; ಚಿಂತಿಸಿದ್ದಲ್ಲಿ, 
(Commercial Zone} ಎಂಬ ಪದವನ್ನು 
ವಿನಾಯಿತಿ ನೀಡಿ, ಚಿತ್ರಮಂದಿರ 
ನಿರ್ಮಾಣವಾಗಲು ಸರ್ಕಾರ 
ಯೋಚಿಸಿದೆಯೇ? 


| 


KCi-PIP/55/2020-INFO-KC-SEC 


..... ಬಿ.ಎಸ್‌.ಯಡಿಯೂರಪ್ಪ) 2 


ಘಿ ಮುಖ್ಯಮಂತ್ರಿ:.-- 


